ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ 


: 455 

: ಡಾ. ವೈ.ಎ. ನಾರಾಯಣಸ್ವಾಮಿ, 

: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 06-03-2020 


lat 


p28 


ಪ್ನೆ 


ಉತ್ತರ 


ಬೆಂಗಳೂರಿನಲ್ಲಿ ಪರಿಸರ ಸ್ನೇಹಿ ಎಲೆಕ್ಟಿಕ್‌ 


ಬಸ್‌ (ಇ-ಬಸ್‌) ಅಳವಡಿಕೆ ವಿಳಂಬಕ್ಕೆ 
ಕಾರಣ ಏನು; 


ಕೇಂದ್ರ ಸರ್ಕಾರವು, ಭಾರಿ ಕೈಗಾರಿಕಾ ಇಲಾಖೆಯ ಮುಖಾಂತರ 


OPEX ಮಾದರಿಯಲ್ಲಿ ಎಲೆಕ್ಟಿಕ್‌ ಬಸ್ಸುಗಳನ್ನು ನಿಯೋಜಿಸಲು ವಿವಿಧ 
ಸಂಸ್ಥೆಗಳಿಗೆ ಆರ್ಥಿಕ ಪ್ರೋತ್ಸಾಹವನ್ನು ಒದಗಿಸಲು ಫೇಮ್‌-2 ಬೇಡಿಕೆ 
ಯೋಜನೆಯನ್ನು ಪ್ರಾರಂಭಿಸಿದ್ದು, ಸದರಿ ಯೋಜನೆಯಡಿಯಲ್ಲಿ 
ಬೆಂ.ಮ.ಸಾ.ಸಂಸ್ಥೆಗೆ 300 ಎಲೆಕ್ಟಿಕ್‌ ಬಸ್ಸುಗಳನ್ನು ಆಚರಣಾ ವೆಚ್ಚದ 
ಆಧಾರದ ಮೇಲೆ ಮಂಜೂರಾತಿಯನ್ನು ನೀಡಿರುತ್ತಾರೆ. 


300 ಹವಾನಿಯಂತ್ರಿತ 12 ಮೀ. ಎಲೆಕ್ಟಿಕ್‌ ಬಸ್ಸುಗಳನ್ನು 
ಆಚರಣಾ ವೆಚ್ಚದ ಆಧಾರದ ಮೇಲೆ ಫೇಮ್‌-2 ಯೋಜನೆಯಡಿಯಲ್ಲಿ 
ಆಚರಣೆ ಮಾಡಲು ಕ.ರಾ.ರ.ಸಾ.ಸಂಸ್ಥೆಯು ಟೆಂಡರ್‌ ಸಂಖ್ಯೆ-ಟಿ-118 


ಅನ್ನು ದಿನಾಂಕ.18.09.2019 ರಂದು ಆಹ್ನಾನಿಸಿದ್ದು, E- 


procurement portal ನಲ್ಲಿ ತಾಂತ್ರಿಕ ದೋಷಗಳು ಉಂಟಾದ 
ಹಿನ್ನಲೆಯಲ್ಲಿ ಟೆಂಡರ್‌ ಸಲ್ಲಿಸುವ ಕೊನೆ ದಿನಾಂಕವನ್ನು 18.11.2019 
ರವರೆಗೆ ವಿಸ್ತರಿಸಲಾಗಿರುತ್ತದೆ. ಟೆಂಡರ್‌ ಪ್ರಕ್ರಿಯೆಯಲ್ಲಿ ಯಶಸ್ವಿಯಾದ 
ಬಿಡ್‌ದಾರರೊಂದಿಗೆ ಸಂಧಾನವನ್ನು ನಡೆಸಲಾಗಿ ದರಗಳನ್ನು ಕಡಿಮೆ 
ಮಾಡಲು ಸಾಧ್ಯವಿಲ್ಲವೆಂದು ತಿಳಿಸಿದ ಹಿನ್ನೆಲೆಯಲ್ಲಿ ಟೆಂಡರ್‌ 
ಷರತ್ತುಗಳನ್ನು ಸಡಿಲಗೊಳಿಸಿ ದಿನಾಂಕ 23.01.2020 ರಂದು 
ಮರುಟೆಂಡರ್‌ (ಅಲ್ಲಾವಧಿ) ಅನ್ನು ಆಹ್ನಾನಿಸಲಾಗಿರುತ್ತದೆ. ಟೆಂಡರ್‌ 
ಸಲ್ಲಿಸಲು 05.03.2020 ಅಂತಿಮ ದಿನಾಂಕವಾಗಿರುತ್ತದೆ. 


ಇದಲ್ಲದೇ ಬೆಂಗಳೂರು ಸ್ಮಾರ್ಟ್‌ ಸಿಟಿ ಯೋಜನೆ ಅಡಿಯಲ್ಲಿ 
90 ಹವಾನಿಯಂತ್ರಣ ರಹಿತ 9 ಮೀಟರ್‌ ಎಲೆಕ್ಟಿಕ್‌ ಬಸ್ಸುಗಳನ್ನು 


ಮೆಟ್ರೋ ಫೀಡರ್‌ ಸೇವೆಗಳ Last Mile Connectivity mA 
ಆಚರಣೆ ಮಾಡಲು ದಿನಾಂಕ 3.2.2020 ರಂದು ಟೆಂಡರ್‌ 
ಆಹ್ನಾನಿಸಿದ್ದು, 04.03.2020 ರಂದು ಟೆಂಡರ್‌ ಸಲ್ಲಿಸಲು ಅಂತಿಮ 
ದಿನಾಂಕವಾಗಿರುತ್ತದೆ. 


ಮೇಲೆ ವಿವರಿಸಿರುವಂತೆ ಬೆಂಗಳೂರು ನಗರದಲ್ಲಿ ಪರಿಸರ ಸ್ನೇಹಿ 
ಎಲೆಕ್ಟಿಕ್‌ ಬಸ್‌ (ಇ-ಬಸ್‌) ಅಳವಡಿಸಲು ಕ್ರಮವಹಿಸಲಾಗುತ್ತಿದೆ. 


ಆ) ಎಲೆಕ್ಟಿಕ್‌ ಬಸ್‌ಗಳ ಸಂಚಾರಕ್ಕೆ ಸರ್ಕಾರ 
ಯಾವ ಕ್ರಮ ಕೈಗೊಂಡಿದೆ; 


ಕೇಂದ್ರ ಸರ್ಕಾರದ ಫೇಮ್‌-2 ಯೋಜನೆ ಅಡಿಯಲ್ಲಿ 300 
ಹವಾನಿಯಂತ್ರಿತ 12 ಮೀಟರ್‌ ಹಾಗೂ ಬೆಂಗಳೂರು ಸ್ಮಾರ್ಟ್‌ 
ಯೋಜನೆ ಅಡಿಯಲ್ಲಿ 90 ಹವಾನಿಯಂತ್ರಣ ರಹಿತ 9 ಮೀಟರ್‌ 
ಬಸ್‌ಗಳನ್ನು ಕಾರ್ಯಾಚರಣೆಗೆ ಪಡೆಯುವ ಟೆಂಡರ್‌ ಪ್ರಕ್ರಿಯೆ 
ಜಾರಿಯಲ್ಲಿರುತ್ತದೆ. 


ಇ) | ಇ-ಬಸ್‌ಗಳ ಸಂಚಾರ ಮತ್ತು 
ನಿರ್ವಹಣೆಗೆ ಸೂಕ್ತ ಕ್ರಮ 
ಕೈಗೊಂಡಿದೆಯೇ; 


ಟೆಂಡರ್‌ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಎಲೆಕ್ಟಿಕ್‌ 
ಬಸ್ಸುಗಳನ್ನು ಕಾರ್ಯಾಚರಿಸಲು ಕ್ರಮಕೈಗೊಳ್ಳಲಾಗುವುದು. ಎಲೆಕ್ಟಿಕ್‌ 
ಬಸ್ಸುಗಳನ್ನು ಒಟ್ಟು ವೆಚ್ಚದ ಆಧಾರದ ಮೇಲೆ (Gross Cost 
Contract) ಆಚರಣೆ ಮಾಡಲು ಟೆಂಡರ್‌ ಆಹ್ಹಾನಿಸಿದ್ದು, ಅದರಂತೆ 
ವಾಹನಗಳ ನಿರ್ವಹಣೆಯನ್ನು ಎಲೆಕ್ಟಿಕ್‌ ಬಸ್ಸುಗಳ ಕಂಪನಿಯವರು 
ನಿರ್ವಹಿಸುತ್ತಾರೆ. ಅದಕ್ಕೆ ಅವಶ್ಯವಿರುವ ಅಗತ್ಯ ಮೂಲಭೂತ 
ಸೌಕರ್ಯಗಳನ್ನು ಸ್ಥಾಪಿಸಲು ಸಂಸ್ಥೆಯು ಘಟಕಗಳನ್ನು 
ಒದಗಿಸಬೇಕಾಗಿರುತ್ತದೆ. 


ಈ) | ಹೌದಾದರೆ. ಅದರ ವಿವರ ನೀಡುವುದು 


ಇಲ್ಲವಾದರೆ ಕಾರಣವೇನು? 


390 ಎಲೆಕ್ಟಿಕ್‌ ಬಸ್‌ಗಳನ್ನು ನಾಲ್ಕು ಘಟಕಗಳಿಂದ 
ಕಾರ್ಯಾಚರಣೆಗೊಳಿಸಲು ಯೋಜನೆ ರೂಪಿಸಲಾಗಿದೆ ಹಾಗೂ 
ಪ್ರಸ್ತಾಪಿತ ಮಾರ್ಗಗಳನ್ನು ಸಹ ಗುರುತಿಸಲಾಗಿರುತ್ತದೆ. 


ಸಂಖ್ಯೆ: ಟಿಡಿ 34 ಟಿಸಿಕ್ಯೂ 2020 


x 
ಭ್‌ 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


